ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ 50(83) 
ಸದಸ್ಕರ ಹೆಸರು ಶ್ರೀ. ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
ಉತರಿಸಬೇಕಾದ ದಿನಾಂಕ 21.09.2020 


ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಇಸಾ ಪ್ನ್‌ ಉತ್ತರ 
ಅ. ದಿನಾಂಕ01/8/2008 ನಂತರ ಸರ್ಕಾರಿ "ಬಂದಿಡೆ್‌ 
ಪ್ರೌಢಶಾಲೆಗಳಲ್ಲಿ ನೇಮಕಾತಿ/ಬಡ್ತಿ | ಸರ್ಕಾರದ ಆದೇಶ ಸಂಖ್ಯೆ ಇಡಿ 255 ಎಸ್‌ಎಲ್‌ಬಿ 2016, 
ಹೊಂದಿದ ಶಿಕ್ಷಕರಿಗೆ ವಿಶೇಷ ಭತ್ಯೆ | ದ್ರನಾಂಕ23/07/2018ರಂತೆ  ದಿನಾಂಕ:01/08/2008ರ ನಂತರ 
ನೀಡಿರುವುದು ಸರ್ಕಾರದ ಗಮನಕ್ಕೆ | ನ್ಹಮಕಗೊಂಡ ಸರ್ಕಾರಿ/ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ 
ಸಂಘ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಲು 
ಅವಕಾಶವಿರುವುದಿಲ್ಲ. ಆದರೂ ಕೆಲವು ಬಟವಾಡೆ ಅಧಿಕಾರಿಗಳು 
ನಿಯಮಬಾಹಿರವಾಗಿ ದಿನಾಂಕ:01/08/2008ರ ನಂತರ 
ನೇಮಕಗೊಂಡ ಸರ್ಕಾರಿ / ಅನುದಾನಿತ ಪ್ರಾಥಮಿಕ ಮತ್ತು 
ಪ್ರೌಢಶಾಲೆಗಳಲ್ಲಿ ನೇಮಕಾತಿ / ಬಡ್ತಿ ಹೊಂದಿದ ಈ ಶಿಕ್ಷಕರುಗಳಿಗೆ 
ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಿರುತ್ತಾರೆ. 
ಆ. ಸದರಿ ಭತ್ಯೆಯನ್ನು ಹಿಂಪಡೆಯಲು 
ಆದೇಶಿರುವುದು ಸರ್ಕಾರದ ಗಮನಕ್ಕೆ “ಬಂದಿದೆ” 
ಬಂದಿದೆಯೇ: 


ಇ'18ಈ ರೀತಿ ಹಿಂಪಡೆಯಲು `` ಕಾರಣಗಳೇನು: 
(ವಿವರ ನೀಡುವುದು) 


ಭಾರತದ ಲೆಕ್ಕ್ಸನಿಯಂತ್ರಕರು ಮತ್ತು ಮಹಾಲೆಕ್ಕಪರಿಶೋಧಕರ 
ವರದಿ ಸ್ಥಳೀಯ ಸಂಸ್ಥೆಗಳು. ಇವರ ಮಾರ್ಜ್‌ 2017ಕ್ಕೆ ಕೊನೆಗೊಂಡ 
ವರದಿಯ ಕಂಡಿಕೆ 2.1ರಲ್ಲಿ ಸರ್ಕಾರದ ಆದೇಶಗಳಿಗೆ ವಿರುದ್ದವಾಗಿ 
ಬಟವಾಡೆ ಅಧಿಕಾರಿಗಳು ದಿನಾಂ೦ಕ:01/08/2008ರ ನಂತರ 
ನೇಮಕಗೊಂಡ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು ಪಾವತಿಸಿದ್ದು, 
ಸದರಿ ಮೊತ್ತವನ್ನು (ಪಾಥಮಿಕ ರೂ.1.27 ಮತ್ತು ರೂ.ಪೌಢ-5.13 
ಕೋಟಿ) ಪಾವತಿಸಿರುವ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿ ಈಮೊತ್ತವನ್ನು 
ಸಂಬಂಧಿಸಿದ ಶಿಕ್ಷಕರಿಂದ ವಸೂಲು ಮಾಡಲು ತಿಳಿಸಿ ಆಕ್ಷೇಪಣೆಯನ್ನು 
ಮುಂದುವರೆಸಿರುತ್ತಾರೆ. 


ಕೆಲವು ಬಟವಾಡೆ ಅಧಿಕಾರಿಗಳು ದಿನಾಂಕ:01/08/2008ರ ನಂತರ 
ನೇಮಕಗೊಂಡ ಶಿಕ್ಷಕರಿಗೆ ಸರ್ಕಾರದ ಆದೇಶಗಳಿಗೆ ವಿರುದ್ಧವಾಗಿ 
ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಿರುವುದು 
ನಿಯಮಬಾಹಿರವಾಗಿರುವುದರಿಂದ ಈ ರೀತಿ ಹೆಚ್ಚುವರಿಯಾಗಿ 
ನೀಡಿರುವ ಮೊತ್ತವನ್ನು ವಸೂಲಿ ಮಾಡಲು ಆದೇಶಿಸಿದೆ. 


ಈ] ಹಿಂಪಡೆದಿರುವ" ಆಡೇಶವನ್ನು ರಮ್ಗಪಔಸಲ'] 


ಸರ್ಕಾರ ಕ್ರಮ ಕೈಗೊಳ್ಳುವುದೇ: ಹಾಗಿದ್ದಲ್ಲಿ 
ಯಾವ ಕಾಲಮಿತಿಯಲ್ಲಿ ಕ್ರಮ 
ಕೈಗೊಳ್ಳಲಾಗುವುದು? 


ಮಹಾಲೇಖಿಪಾಲರ ಆಕ್ಷೇಪಣೆಯ ಬಗ್ಗೆ ಹಾಗೊ ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶದ ಬಗ್ಗೆ 
ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯೆ: ಇಪಿ 152 ಎಸ್‌ಎಲ್‌ಬಿ 2020 


ಮ್‌ 


(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ 
ಸಕಾಲ ಸಚಿವರು 


